1731434/2020/8U 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 284 


ಕರ್ನಾಟಕ ವಿಧಾನ ಪರಿಷತು 


- ಸದಸ್ಯರ ಹೆಸರು ಶ್ರೀ ಎಂ.ಎ.ಗೋಪಾಲಸ್ವಾಮಿ ೫ 
(ಸ್ಥಳೀಯ ಸಂಸ್ಥೆಗಳ ಕ್ಲೇತ್ರ) ಜಸ 
ಉತ್ತರಿಸುವ ದಿನಾ೦ಕ : 22.09.2020 A 
" ಉತ್ತರಿಸುವ ಸಜಿವರು ನಗರಾಭಿವೃದ್ದಿ ಸಚಿವರು 
kk ಪ್ರಶ್ನೆ ಉತ್ತರ 
ಅ) | ಹಾಸನ ನಗರದ ಎಸ್‌.ಎಂ.ಕೆ. | ಹಾಸನ ನಗರಾಭಿವೃದ್ದಿ ಪ್ರಾಧಿಕಾರದಿಂದ ಒಟ್ಟು 453 ಎಕರೆ 
ಬಡಾವಣೆಯಲ್ಲಿ ಎಷ್ಟು ನಿವೇಶನಗಳನ್ನು'| ಪುದೇಶದಲ್ಲಿ ಎಸ್‌.ಎಂ.ಕೆ.ನಗರ ಬಡಾವಣೆಯನ್ನು ನಿರ್ಮಾಣ 
ನಿರ್ಮಾಣ ಮಾಡಲಾಗಿದೆ. 8 ಮಾಡಲಾಗಿದೆ. 
ಹಾಗೂ ಹಂಚಿಕೆ '' 'ಮಾಡಿರುವ| * ಈ ಬಡಾವಣೆಯಲ್ಲಿ ರಚಿಸಲಾಗಿರುವ 
ವಿಬೇಅನಗೆಳೇಪ್ಟು: ಹಂಚಿಕೆಯಾಗದೆ ಒಟ್ಟು ವಿಷೇಶನಗಳ ಸಂಖ್ಯೆ - 6335 
ಉಳಿದಿರುವ ನಿವೇಶನಗಳೆಷ್ಟು: *» ' ರಚಿಸಲಾಗಿರುವ ಮೂಲೆ ನಿವೇಶನಗಳು- 801 
ಇಲ್ಲಿ ವಸತಿ ನಿರ್ಮಾಣ ಮಾಡಲು } | 
ಅಗತ್ಯವಿರುವ ಎಲ್ಲಾ ಮೂಲಭೂತ | * ಹಂಚಿಕೆ ಮಾಡಿರುವ ನಿವೇಶಸಗಳು- 5027 
ಸೌಲಭ್ಯಗಳನ್ನು ಒದಗಿಸಲಾಗಿಡೆಯೇ: ಈ (ಭೂಮಾಲೀಕರು & ಸಾರ್ವಜನಿಕರಿಗೆ) 
ಬಡಾವಣೆಯಲ್ಲಿ ನಿವೇಶನದಾರರಿಗೆ ಮನ | *  ಹಂಚಿಕೆಯಾಗದೆ ಉಳಿದಿರುವ ನಿಷೇಶನಗಳು- 507 
ಕಟ್ಟಿಕೊಳ್ಳಲು ಪರವಾನಗಿ 
ನತಲಾಗುತ್ತಿಭೆಯೇವಿನರನೀಡುವುವು। ಈ ಬಡಾವಣೆಗೆ ಅಗತ್ಯವಿರುವ ಎಲ್ಲಾ ಮೂಲಭೂತ 
ಸೌಲಭ್ಯಗಳನ್ನು ಒದಗಿಸಲಾಗಿದೆ. 
ಈ ಬಡಾವಣೆಯಲ್ಲಿ ನಿವೇಶನದಾರರಿಗೆ ಮನೆ ಕಟ್ಟಿಕೊಳ್ಳಲು 
ಪರವಾನಗಿ ನೀಡಲಾಗುತ್ತಿದೆ. f 
ಆ) | ಸದರಿ ಬಡಾವಣೆಯ ಅಭಿವೃದ್ಧಿಗಾಗಿ ಹಾಸನ ನಗರಾಭಿವೃದ್ದಿ ಪ್ರಾಧಿಕಾರದಿಂದ ಅಭಿವೃದ್ಧಿಪಡಿಸಿರುವ 
' ಇಲ್ಲಿಯವರೆಗೆ ಕೈಗೊಂಡಿರುವ ಕಾಮಗಾರಿಗಳು | ಎಸ್‌.ಎಂ.ಕೆ. ನಗರ ಬಡಾವಣೆಯಲ್ಲಿ ರಸ್ತೆಗಳು, ಚರಂಡಿಗಳು, 
ಯಾವುವು: ಈ ಕಾಮಗಾರಿಗಳನ್ನು ಯಾವಾಗ | ಕಲ್ಬರ್ಟ್‌ಗಳು, ಬ್ರಿಡ್ಡಗಳು, ಮಳೆ ಚರಂಡಿ ನಿರ್ಮಾಣ, ಪಾರ್ಕ್‌ 
ಪ್ರಾರಂಭಿಸಲಾಗಿದೆ: ಈ ಕಾಮಗಾರಿಗಳ | ಅಭಿವೃದ್ಧಿ, ಯು.ಜಿ.ಡಿ. ಎಸ್‌.ಟಿ.ಪಿ. ಕಾಮಗಾರಿಗಳು, ವಿದ್ಯಧೀಕರಣ 
ವೆಚ್ಚಬೆಷ್ಟು: ರ ಕಾಮಗಾರಿಗಳಿಗಾಗಿ | ಕಾಮಗಾರಿ, ನೀರು ಸರಬರಾಜು ವ್ಯವಸ್ಥೆ, ಆರ್ಚ್‌ ಗೇಟ್‌ ಹಾಗೂ 
ಇಲ್ಲಿಯವರೆಗೆ ಬಿಡುಗಡೆ ಮಾಡಿರುವ | ಇತ್ಯಾದಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ. 
ಅನುದಾನವೆಷ್ಟು: ಈ ಕಾಮಗಾರಿಗಳನ್ನು p _ 
ನಿರ್ವಹಿಸಿರುವ ಗುತ್ತಿಗೆದಾರರ ವಿವರಗಳೇನು: ° ಈ ಬಡಾವಣೆಯ ಕಾಮಗಾರಿಗಳನ್ನು ಪ್ರಾರಂಭಿಸಿದ 
(ಕಾಮಗಾರಿವಾರು ಮಾಹಿತಿ ನೀಡುವುದು) ದಿನಾ೦ಕ:07.01.2016 
| ೨ ಕಾಮಗಾರಿಗಳ ವೆಚ್ಚೆ ರೂ.298. 00ಕೋಟೆಗಳು 
೨° ಕಾಮಗಾರಿಗಳಿಗಾಗಿ ಇಲ್ಲಿಯವರೆಗೆ ಬಿಡುಗಡೆ 
ಮಾಡಲಾಗಿರುವ ವೆಚ್ಚ್‌ ರೂ.294.00ಕೋಟಿ ' 
° ಈ ಕಾಮಗಾರಿಗಳನ್ನು ವಿರ್ವಹಿಸಿರುವ ಗುತ್ತಿಗೆದಾರರ 
ವಿವರ: | K 
ಮೆ| ಬಿ.ಎಸ್‌.ಆರ್‌.ಇಂಡಿಯಾ ಲಿಮಿಟೆಡ್‌ ಮತ್ತು. ಮೆ॥ ಸ್ಟಾರ್‌ 
ಬಿಲ್ಲಂರ್ಸ್‌ & ಡೆವಲ್ಪರ್ಸ್‌ (ಜಿ.ವಿ), ಬೆಂಗಳೂರು 
ಇ) | ಹಾಸನ ನಗರದ ಎಸ್‌.ಎಂ,ಕೆ. ' ಬಡಾವಣೆಯ | _ 
ಅಭಿವೃದ್ಧಿಗಾಗಿ ಕೈಗೊಂಡಿರುವ | ಬಡಾವಣೆಯ ಅಭಿವೃದ್ಧಿಗಾಗಿ ಕೈಗೊಂಡಿರುವ ಕಾಮಗಾರಿಗಳಲ್ಲಿ 
ಕಾಮಗಾರಿಗಳಲ್ಲಿ ಹಣ ದುರ್ಬಳಕೆಯಾಗಿರುವ | ಹಣ ದುರ್ಬಳಕೆಯಾಗಿರುವ ಬಗ್ಗೆ ದೂರುಗಳು ಬಂದಿರುವುದಿಲ್ಲ. 
ಬಗ್ಗೆ ದೂರುಗಳು ಬಂದಿವೆಯೇ: ದೂರುಗಳು t 
ಬಂದಿದ್ದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ 


1731431/2020/8U 


ವಿರುದ್ದ ಯಾವ ಕ್ರಮ ಕೈಗೊಳ್ಳಲಾಗಿದೆ: 
(ದೂರುಗಳ ವಿವರದೊಂದಿಗೆ ಮಾಯಿತಿ 
ನೀಡುವುದು) '. 


a 


ಸಂಖ್ಯೆ: ನಅಇ 24 ಎಲ್‌ಸಿಕ್ಯೂ 2020 (ಇ-ಕಡತ) 


(ಬಿಎ. ಏಿಸಬರಾಜ) 


್‌ಗರಾಭಿವೃದ್ದಿ ಸಚಿವರು. ' 


nm 


